ಕರ್ನಾಟಿಕ ವಿಧಾನ ಪರಿಷತು 


/ ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 1406 (1669) 
ಸದಸ್ಯರ ಹೆಸರು ತ್ರೀ ಅರುಣ ಶಹಾಪುರ 'ಿಕ್ಷಕರ ಕ್ಷೇತ್ರ) 
ಘತ್ತನಸಪಾನನ ದಿನಾಂಕ 14/03/2022 
ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪೌಢ ಶಿಕ್ಷಾ 'ಹಾಗೂ'`ಸಕಾಲ 

ಸಚಿವರು 


ಪಸ್ನೆ 


ಉತ್ತರ 


ಅ 1 ಪ್ರಾಥಮಿಕ" `'ಮತ್ತು ಪೌಢ ಕಾರಾ 


ದೈಹಿಕ ಶಿಕಣ ಶಿಕಕರ ವೃಂದ ಮತು 
[ey [x 0) pr) 


ನೇಮಕಾತಿ ನಿಯಮಾವಳಿ 
ತಿದ್ದುಪಡಿಯ ಕಾರ್ಯ 
ಮುಕ್ತಾಯಗೊಂಡಿದೆಯೇ; 

ಮುಕ್ತಾಯಗೊಳ್ಳದಿದ್ದಲ್ಲಿ, 

ಕಾರಣವೇನು; "ವರ್ಷಾನುಗಟ್ಟಲೆ ಈ 
ಪ್ರಕ್ರಿಯೆಯನ್ನು ನಡೆಸುತ್ತಿರುವುದು 
ಯಾವ ಕಾರಣಕ್ಕಾಗಿ ಪ್ರಸ್ತಾವನೆ 
ಯಾವ ಹಂತದಲ್ಲಿದೆ; ಈ 
ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದು 
ಯಾವಾಗ; ಸಚಿವ ಸಂಪುಟದ 
ಅನುಮೋದನೆಗೆ ಪ್ರಸ್ತಾವನೆ 
ಸಲ್ಲಿಕೆಯಾಗಿದೆಯೇ; ಸಲ್ಲಿಕೆಯಾಗದೇ 
ಹೋದಲ್ಲಿ, ಯಾವ ಕಾರಣಕ್ಕಾಗಿ 
ಸಲ್ಲಿಕೆಯಾಗಿಲ್ಲ; (ವಿವರ ನೀಡುವುದು) 
ವೃಂದ ಮತ್ತು ನೇಮಕಾತಿ 
ನಿಯಮಾವಳಿಗಳ ತಿದ್ದುಪಡಿ 


ಮಾಡಲು ಇರುವ ಸಮಸ್ಯೆಗಳೇನು; 
ಯಾವ ಕಾಲಮಿತಿಯೊಳಗೆ ಈ 
ಪ್ರಕ್ರಿಯೆಯನ್ನು 
ಪೂರ್ಣಗೊಳಿಸಲಾಗುವುದು? 


(ಪಕ್ರಿಯೆಯ ಸಂಪೂರ್ಣ ವಿವರವನ್ನು 


ಒದಗಿಸುವುದು) 


ಸರ್ಕಾರದ ಆದೇಶ ಸಂಖ್ಯೆಇಡಿ 290 ಎಸ್‌ಎಲ್‌ಬಿ 2006, 
ದಿ:06/08/2007ರಲ್ಲಿ ಪ್ರೋ:ವೈದ್ಧನಾಥನ್‌ ವರದಿಗೆ ಅನುಮೋದನೆ 


ನೀಡಿದ್ದು, ಸದರಿ ವರದಿಯಲ್ಲಿನ 14 ಅಂಶಗಳ ಪೈಕಿ 13 ಅಂಶಗಳನ್ನು 


ಜಾರಿಗೊಳಿಸಲಾಗಿದ್ದು, ಉಳಿದ 14ನೇ ಅಂಶವಾದ ದೈಹಿಕ ಶಿಕ್ಷಣ 
ಶಿಕ್ಷಕರುಗಳ ಪದನಾಮವನ್ನು "ಸಹ ಶಿಕ್ಷಕರು" (ದೈಹಿಕ ಶಕ್ಷಣ) ಎಂದು 
ಪರಿಗಣಿಸಲು ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವೃಂದ ಮತ್ತು 
ನೇಮಕಾತಿ ನಿಯಮಗಳನ್ನು ಸಮಗ್ಗವಾಗಿ ಪರಿಷ್ಕರಣೆ SES ಬಗ್ಗೆ 
ಇಲಾಖಾ ಮುಖ್ಯಸ್ಥರು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 


ಈ ಬಗ್ಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಪ್ರಾಥಮಿಕ 
ಹಾಗೂ ಪೌಢ ಶಿಕ್ಷಣ ಇಲಾಖೆ ಇವರ" ಅಧ್ಯಕ್ಷತೆಯಲ್ಲಿ 


ದಿನಾಂಕ:24/05/2018ರಂದು ಹಾಗೂ ಸರ್ಕಾರದ ಅಪರ ಮುಖ್ಯ 
ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರ ಇವರ ಅಧ್ಯಕ್ಷತೆಯಲ್ಲಿ 
ದಿನಾಂಕ:23/10/2018ರಂದು ನಡೆದ ವೃಂದ ರಶ್‌ ಸಮಿತಿ 
ಸಭೆಯಲ್ಲಿ ಕರಡು ನಿಯಮಗಳಲ್ಲಿ ಕೆಲವೊಂದು ಅಂಶಗಳನ್ನು 
ಸೇರ್ಪಡೆಗೊಳಿಸಲು. ಹಾಗೂ ಕೆಲವು ಅಂಶಗಳನ್ನು ಕೈಬಿಡಲು 
ನಿರ್ಣಯಿಸಿ, ಕರಡು ತಿದ್ದುಪಡಿ ನಿಯಮಗಳನ್ನು ಅನುಮೋದಿಸಿರುತ್ತಾರೆ. 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವೃಂದ ಮತ್ತು ನೇಮಕಾತಿ 
ನಿಯಮಗಳ ಸಮಗ್ರ ಪರಿಷ್ಠರಣಾ ತಿದ್ದುಪಡಿ ನಿಯಮಗಳ ಕುರಿತಂತೆ 
ಆರ್ಥಿಕ ಇಲಾಖೆ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
ಹಾಗೂ ಸಂಸದೀಯ ವ್ಯವಹಾರಗಳ ಇಲಾಖೆಗಳೊಂದಿಗೆ 
ಸಮಾಲೋಚಿಸಲಾಗಿದ್ದು, ಆರ್ಥಿಕ ಇಲಾಖೆಯು ಕೆಲವು ಮಾಹಿತಿ 
ಒದಗಿಸುವಂತೆ ಕೋರಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
ಹಾಗೂ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ 
ಇಲಾಖೆಗಳು ಕೆಲವು ಅಂಶಗಳ ಬಗ್ಗೆ ಸಲಹೆ / ಅಭಿಪ್ರಾಯ ನೀಡಿವೆ. 


ಈ ಕುರಿತಂತೆ ದಿ:17/06/2020ರಂದು ಸರ್ಕಾರದ ಪ್ರಧಾನ 


[ಕಾರ್ಯರರ್ತಿ "ಪಾಥಮಿಕ ಮತ್ತು ಪೌಢ ಶಿಕ್ಷಣ ಇಲಾಖ 


188 ಹುಚ್ಚೆ "ಮತು 304 ಹುದ್ದೆಗಳು ಹಾಗೂ 'ಭಾಗ- -2ರಲ್ಲಿನ ಕ್ರಮ 


ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರು ಮ 
ಇತರೆ" ಅಧಿಕಾರಿಗಳೊಂದಿಗೆ ಇಥೆ ನಡೆಸಲಾಗಿದೆ. ಸದರಿ” ಸಜಿಯಲ್ಲಿ' 
ಆರ್ಥಿಕ ಇಲಾಖೆಯು ಕೋರಿರುವ ಮಾಹಿತಿಯನ್ನು ಒದಗಿಸಲು ಮತ್ತು 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು ನೀಡಿರುವ 
ಸಲಹೆಗಳನ್ನು ಅಳವಡಿಸಿಕೊಂಡು ಪರಿಷ್ಕೃತ ಕರಡು ನಿಯಮಗಳನ್ನು 
ಸಿದ್ಧಪಡಿಸಿ, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ! 
ಇಲಾಖೆಯ ಪರಿಶೋಧನೆಗೆ ಕಳುಹಿಸಲು ನಿರ್ಣಯಿಸಲಾಗಿದೆ. ಅದರಂತೆ, | 
ಆರ್ಥಿಕ ಇಲಾಖೆಯು ಕೋರಿರುವ ಮಾಹಿತಿಯನ್ನು ಒದಗಿಸಿ, 
ಅಭಿಪ್ರಾಯ / ಸಹಮತಿಗಾಗಿ ಕಡತವನ್ನು ದಿ:16/2/2021ರಂದು | 
ಶಿಕ್ಷಣ ಇಲಾಖೆಯಿಂದ ಆರ್ಥಿಕ ಇಲಾಖೆಗೆ ಕಳುಹಿಸಲಾಗಿದ್ದು, ಅರ್ಥಿಕ | 
ಇಲಾಖೆಯಿಂದ, "ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವೃಂದ ಮತ್ತು 
ನೇಮಕಾತಿ ನಿಯಮಗಳಿಗೆ ತಿದ್ದುಪ 8 ಮಾಡುವ ವಿಷಯಕ್ಕೆ ಭಾಗ- 1ರ 
ಕಮ ಸಂಖ್ಯೆ 8ರಲ್ಲಿನ ಪೌಢ ಶಾಲೆಯ ಮುಖ್ಯ ಶಿಕ್ಷಕರು J "ಶಿಕ್ಷಕಿಯರು 


ಸಂಖ್ಯೆ23' ಪೌಢ ಶಾಲಾ ಸಹ ಶಿಕ್ಷಕ / ಶಿಕ್ಷಕರ ಗೇಡ್‌-2ರ 1520 
ಹುದ್ದೆಗಳು ಹಾಗೂ ಕ್ರಮ ಸಂಖ್ಯೆ33ರ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್‌- 
1ರ “304 ಹುದ್ದೆಗಳು ಮತ್ತು ”ಭಾಗ-೩ರ ಕ್ರಮ ಸಂಖ್ಯೆ 49ರ ಲೆಕ್ಕ 
ಅಧೀಕ್ಷಕರು. 34 ಹುದ್ದೆಗಳಿಗೆ ಸಂಬಂಧಿಸಿದಂತೆ, ಮಾಹಿತಿ 7 
ಸ್ಪಷ್ಟೀಕರಣವನ್ನು ದಾಖಲೆಗಳೊಂದಿಗೆ ಒದಗಿಸುವಂತೆ ಮತ್ತು ಈ ಬಗ್ಗೆ 
ಆರ್ಥಿಕ ಇಲಾಖೆಯನ್ನು ಸಂಪರ್ಕಿಸುವಂತೆ ತಿಳಿಸಿ | 
ದಿನಾಂಕ:18/08/2021ರಂದು ಕಡತ ಹಿಂದಿರುಗಿಸಿರುತ್ತಾರೆ. 

ಈ ಸಂಬಂಧ ಮಾಹಿತಿ ಕ್ರೊಢೀಕರಿಸಲಾಗುತ್ತಿದ್ದ, ನಂತರ 
ಆರ್ಥಿಕ ಇಲಾಖೆಯಿಂದ ಕೋರಿರುವ ಮಾಹಿತಿಯನ್ನು ನೀಡಿ, ಆರ್ಥಿಕ 
ಇಲಾಖೆಯ ಸಹಮತಿ / ಅಭಿಪಾಯ ಪಡೆದು, ಅವುಗಳನ್ನು ಪರಿಷ್ಣತ | 


ಕರಡು ನಿಯಮದಲ್ಲಿ ಅಳವಡಿಸಿಕೊಂಡು ಸಂಸದೀಯ ವ್ಯವಹಾರಗಳು 
ಮತ್ತು ಶಾಸನ ರಚನಾ ಇಲಾಖೆಗೆ ಕಳುಹಿಸಲು ಕ್ರಮವಹಿಸಲಾಗುವುದು. 
ತದನಂತರ ಅಂತಿಮವಾಗಿ ಸಚಿವ ಸಂಪುಟ ಅನುಮೋದನೆ ಪಡೆದು ; 
ಕರಡು ನಿಯಮಗಳನ್ನು , ಪ್ರಕಟಿಸಿ ನಿಯಮಾನುಸಾರ 
ಅಂತಿಮಗೊಳಿಸಲಾಗುವುದು. 


ಸಂಖ್ಯೆಇಪಿ 27 ಡಿಎಆರ್‌ 2022 


ಶ್‌) 
"ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


